ಕರ್ನಾಟಕ ವಿಧಾನ ಪರಿಷತ್ತು 


ಚುಫೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1559 ಮತ್ತು 1546 


ಸಂಖ್ಯೆ: ಎನರ್ಜಿ 79 ಇಬಿಎಸ್‌ 2021 


ಸದಸ್ಯರ ಹೆಸರು ' ಶ್ರೀ ಎಸ್‌.ರುದ್ರೇಗೌಡ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 18.03.2021 
ಉತ್ತರಿಸುವ ಸಚಿವರು | ಮುಖ್ಯಮಂತ್ರಿಗಳು ' 
KAKKE 
ಸ್ರಶ್ನೆ ಉತ್ತರ 
ಅ) | ಕರ್ನಾಟಿಕ ರಾಜ್ಯದಲ್ಲಿ ರಾಜ್ಯದಲ್ಲಿ 2020-21ನೇ ಸಾಲಿನಲ್ಲಿ ಏಪ್ರಿಲ್‌-2020 ರಿಂದ 
ಸ್ಥಾಪಿತವಾಗಿರುವ ಜಲ ವಿದ್ಯುತ್‌, | ಫೆಬ್ರವರಿ-2021ರ ಅಂತ್ಯದವರೆಗೆ ವಿವಿಧ ಮೂಲಗಳಿಂದ 
ಶಾಖೋತ್ಸನ್ನ ವಿದ್ಯುತ್‌, ಸೌರ | ಲಭ್ಯವಾದ ವಿದ್ಯುತ್ತಿನ ಪ್ರಮಾಣದ ವಿವರಗಳು ಕೆಳಕಂಡಂತಿವೆ: 
ಶಕ್ತಿ .ವಿದ್ಯತ್‌ ಉತ್ಪಾದನ - | _ 
ಘಟಕಗಳ ಉತ್ಪಾದನೆ ಎಷ್ಟು: 2020-21 (ಏಪ್ರಿಲ್‌-20 ರಿಂದ 
ಕ್ರ ಫೆಬ್ರವರಿ-21ರ ಅಂತ್ಯದವರೆಗೆ) 
ಸಂ ವಿದ್ಯುತ್ತಿನ ಮೂಲ ಲಭ್ಯವಾದ ವಿದ್ಯುತ್ತಿನ ಪ್ರಮಾಣ 
(ದ.ಲ.ಯೂ) (ತಾತ್ಕಾಲಿಕ) 
1 ಜಲ ವಿದ್ಯುತ್‌ 11,467.269 
_2 | ಶಾಖೋತ್ಪನ್ನ 7.664.667 
ಅಸಂಪ್ರದಾಯಿಕ ಮೂಲ 
3 ಗಳಿಂದ (ಸೌರಶಕ್ತಿ) 24,885.06 (11631311) 
. | ಕೇಂದ್ರಸರ್ಕಾರ § 
. ಸಾಮ್ಯದ ವಿದ್ಯುತ್‌ 
4 ಉತ್ಪಾದನಾ 16,606.57. 
ಘಟಕಗಳಿಂದ ರಾಜ್ಯದ 
ಪಾಲು 
5 [ಬೃಹತ್‌ ಐಪಿವಿ. 1,895.0 
6 | ಜಿಂದಾಲ್‌ 257.49 
ಒಟ್ಟು 62,776.06 | 
ಆ) | ಕರ್ನಾಟಕ ರಾಜ್ಯದ ಒಟ್ಟು ರಾಜ್ಯದಲ್ಲಿ ಪ್ರಸ್ತುತ ಮಾರ್ಜ್ಚ್‌-2021ರಲ್ಲಿ ವಿದ್ಯುತ್‌! 
ವಿದ್ಯುಚ್ಛಕ್ತಿ ಬೇಡಿಕೆ ಎಷ್ಟು: ಬೇಡಿಕೆಯ ಪ್ರಮಾಣ ದಿನವಹಿ ಸರಾಸರಿ 255 ದಶಲಕ್ಷ; 
ಯೂನಿಟ್‌ಗಳಷ್ಮಾಗಿರುತ್ತದೆ. 
ಇ) | ಸೌರ ಶಕ್ತಿ ವಿದ್ಯುತ್‌ ಉತ್ಪಾದನೆಗೆ ಸೌರ ಶಕ್ತಿ ವಿದ್ಯುತ್‌ ಉತ್ಪಾದನೆಗೆ ಸರ್ಕಾರದ ನೀತಿ ಮತ್ತು 
ಸರ್ಕಾರದ ಬೀತಿ- | ನಿಯಮಗಳ ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 
ಬಿಯಮಗಳೇನು - 


ಬಜಪೆ 


eo 
(ಬಿ.ಎಸ್‌.ಯಡಿಯೂರಪ್ಪ) 


ಮುಖ್ಯಮಂತ್ರಿ 


y SHY. ಹಿರಾಸ್ನೆ ಟಾನ್‌ ಶಆಖುತೆನ ಇದಪ್ಪಣಬೆ (8: ಆ. ರುದ್ರೇಗೌಡ (ಸ, ಚ) ಶರ 
[ K/ CTT 


ep 


ಸೌರ ನೀತಿ 2014-21 ರಂತೆ ಸೌರ ಘಟಕ ಮತ್ತು ಸೌರ ಪಾರ್ಕಗಳ ಹಂಚಿಕೆಯ ವಿಧಾನ ಮತ್ತು 
'ಮಾನದಂಡಗಳು/ಮಾರ್ಗಸೂಚಿಗಳು: 


ಕರ್ನಾಟಕ ಸರ್ಕಾರವು ಸೌರ ನೀತಿ 2014-21ನ್ನು ಜಾರಿಗೆ ತಂದಿದ್ದು ಸೌರ ಘಟಕಗಳಿಂದ 2020-21ನೇ ಇಸವಿಯೊಳಗಡೆ ಕನಿಷ್ಠ 
ಶೇ 6 ರಷ್ಟು ಸೌರ ನವೀಕರಿಸಬಹುದಾದ ಇಂಧನ ಖರೀದಿ ಬಾಧ್ಯತೆ (ಆರ್‌.ಪಿ.ಓ) ಗುರಿಯನ್ನು ತಲುಪುವ ನಿಟ್ಟಿನಲ್ಲಿ 
6000ಮೆ.ವ್ಯಾ ಸಾಮರ್ಥ್ಯದ ಯೋಜನಗಳನ್ನು ಅನುಷ್ಠಾನಗೊಳಿಸುವ ಗುರಿಯನ್ನು ಹೊಂದಿರುತ್ತದೆ. ಸದರಿ ಸೋಲಾರ್‌ 
ಆರ್‌.ಪಿ.ಓ ವರ್ಗವನ್ನು ಒಳಗೊಂಡು ಸೌರ ನೀತಿಯಲ್ಲಿ ವಿವಿಧ ವರ್ಗಗಳಡಿ ಸ್ವ ಬಳಕೆ, ಮೂರನೇ ವ್ಯಕ್ತಿ ಮಾರಾಟ ಹಾಗೂ 
ಖಾಸಗಿ ಸೋಲಾರ್‌ ಪಾರ್ಕ್‌ ವರ್ಗಗಳಡಿ ಸೌರ ಘಟಕಗಳನ್ನು ಹಂಚಿಕೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. 


ಸೌರ ನೀತಿ 2014-21 ರಲ್ಲ ಅವಕಾಶ ಕಲ್ಪಿಸಿದಂತೆ ಕೆಳಗಿನ ವರ್ಗಗಳಡಿ ಸೌರ ಘಟಕಗಳನ್ನು ಹಂಚಿಕೆ ಮಾಡಲಾಗುತ್ತದೆ. 


* | ಸ್ಪರ್ಧಾತ್ಮಕ ಬಿಡ್‌ ಮುಖೇನದಡಿ: ವಿದ್ಯುತ್‌ ಸರಬರಾಜು ಕಂಪನಿಗಳ ಸೌರ ವಿದ್ಯುತ್‌ ಖರೀದಿಗಾಗಿ ಕಾಲ ಕಾಲಕ್ಕೆ 
ಸರ್ಕಾರದ ಆದೇಶದ ಮೇರೆಗೆ ಕ್ರಡಲ್‌ ವತಿಯಿಂದ ಟೆಂಡರ್‌ ಆಹ್ವಾನಿಸಿ ಯಶಸ್ವಿ ಬಿಡ್ಗರುದಾರರಿಗೆ ಸೌರ ಘಟಕಗಳನ್ನು 
ಹಂಟಿಕೆ ಮಾಡಲಾಗುತ್ತಿತ್ತು. ಹಂಚಿಕೆ ಪಡೆದ ಅಭಿವೃದ್ದಿದಾರರು' ಸಂಬಂಧಿಸಿದ ವಿದ್ಯತ್‌ ಸರಬರಾಜು 
ಕಂಪನಿಗಳೊಂದಿಗೆ ವಿದ್ಯುತ್‌ ಖರೀದಿ ಒಪ್ಪಂದ(ಗಾಸ)ಗಳನ್ನು ಮಾಡಿಕೊಂಡು, ತದ ಸಂತರ ಕೆ.ಇ.ಆರ್‌.ಸಿ ಯಿಂದ 
ಸದರಿ p೯೩ ಗಳಿಗೆ ಅನುಮೋದನೆಗಳನ್ನು ಪಡೆಯುತ್ತಿದ್ದರು. ಟೆಂಡರ್‌ ಸಲ್ಲಿ ನಿಗಧಿಪಡಿಸಿದ ಅವಧಿಯಂತೆ 
ಯೋಜನೆಯನ್ನು ಅನುಷ್ಠಾನಗೊಳಿಸಿದ ಪಕ್ಷದಲ್ಲಿ ಟೆಂಡರ್‌ ನಲ್ಲಿ ಕಂಡುಕೊಂಡ ದರದಂತೆಯೇ ವಿದ್ಯುತ್‌ ಸರಬರಾಜು 
ಕಂಪನಿಗಳಿಂದ ಅಭಿವೃದ್ಧಿದಾರರಿಗೆ ಉತ್ಪಾದಿಸಿದ ವಿದ್ಯುತ್‌ ಗೆ ಮೊತ್ತವನ್ನು ಪಾವತಿಸಲಾಗುವುದು. ಸೋಲಾರ್‌ 
Renewable Energy Purchase Obligation {RPO) ಗುರಿಯನ್ನು ಈಗಾಗಲೇ ಸಾಧಿಸಿರುವುದರಿಂದ ಮಾನ್ಯ 
ಕೆ.ಇ.ಆರ್‌.ಸಿ ಆದೇಶದಂತೆ ಸಧ್ಯಕ್ಕೆ ಯಾವುದೇ ಟೆಂಡರ್‌-ನ್ನು ಅಹ್ವಾನ ಮಾಡಲಾಗುತ್ತಿಲ್ಲ. 


*  ಸ್ವಯಂ/ಸಮೂಹ ಬಳಕೆ (Capive/Group Captive) ಮತ್ತು ಮೂರನೇ ವ್ಯಕ್ತಿಯ ಮಾರಾಟ (1PP-TPS): ಸದರಿ 
ವರ್ಗದಡಿ ಇಚ್ಛೆಯುಳ್ಳ ಅಭಿವೃದ್ಧಿದಾರರು ಕೆ.ಆರ್‌.ಇ.ಡಿ.ಎಲ್‌ ನ ವೆಬ್‌ ಸೈಟ್‌ ಸಲ್ಲಿ ತಿಳಿಸಿರುವಂತ ನಿಗಧಿತ 
ನಮೂನೆಯಲ್ಲಿ ಪೂರ್ಣ ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಬೇಕು. 

1 ಅರ್ಜಿ ಶುಲ್ಕ; ವ್ಯವಸ್ಥಾಪಕ "ನಿರ್ದೇಶಕರು; ಕೆ.ಆರ್‌.ಇ.ಡಿ.ಎಲ್‌ ಇವರ ಹೆಸರಲ್ಲಿ ರೂ. ॥,800/-ಗಳ ಮೊತ್ತದ 
, ಹಾಗೂ ಅನ್ವಯಿಸುವ ಸಂಸ್ಕರಣಾ. ಶುಲ್ಕ (ಪ್ರತಿ ಮೆ.ವ್ಯಾಗೆ ರೂ. 25,000+18% ಜಿ.ಎಸ್‌.ಟಿ) ಮೊತ್ತದ ಡಿ.ಡಿ. 


2. ಕಂಪನಿಯ A೦ಸಿ ಮತ್ತು ಒ೦ಸ ಗಳು 


3. Nೇ!-Wಂಗಗ: ಕಂಪನಿಯವರ ವಾರ್ಷಿಕ ನೆಟ್‌ ವರ್ತ್‌ ಕವಿನಿ ಆಯೋಗ ನಿಗಧಿಪಡಿಸಿರುವ ಬಂಡವಾಳ ವೆಚ್ಚದ ಶೇ 
30 ರಷ್ಟು (ಅಂದರೆ ಸದ್ಯ ರೂ. 105 ಕೋಟಿ) ಹೊಂದಿರಬೇಕು ಇದಕ್ಕೆ ಸಂಬಂಧಿಸಿದಂತೆ ಕಂಪನಿಯ 88/8nce 
5hೀ! ಮತ್ತು ವೆಬ್‌ ಸೈಟ್‌ ನಲ್ಲಿ ತಿಳಿಸಿರುವಂತೆ ನಿಗಧಿತ ನಮೂನೆಯಲ್ಲಿ ೦ಗಗೇrಆರ ಸಿಂಂuಗtant ರಿಂದ " 
ದೃಢೀಕೃತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. 


ಸೂಚನೆ: 


. ಸಂಭವನಿಯ ಯೋಜನಾ ವರದಿ ವಿವರವಾದ ಯೋಜನಾ ವರದಿ ಪಿ.ಎಫ್‌.ಆರ್‌/ಡಿ.ಪಿ.ಆರ್‌ 


ಖಾಸಗಿ ಜಮೀನಿನ ವಿವರಗಳು. ' 
ಆರ್‌.ಆರ್‌. ಸಂಬರ್‌ ಮತ್ತು ಅದಕ್ಕೆ ಸಂಬಂಧಿಸಿದ ದಾಖಲಾತಿ (ಸ್ಪಯಂಬಳಕೆ ವರ್ಗಕ್ಕೆ ಮಾತ್ರ ಅಸ್ಕಯಿಸುತ್ತದೆ). . * 


ಸಮೂಹ ಬಳಕೆ ವರ್ಗದಡಿ, ಉತ್ಸದನಾ ಕಂಪನಿಯಲ್ಲಿ ಕನಿಷ್ಠ ಶೇ.26 ರಷ್ಟು ಪಾಲುದಾರಿಕೆಯನ್ನು ಹೊಂದಿರಬೇಕು. 
ಹಾಗೂ ಉತ್ಪಾದನೆಯಾದ ವಿದ್ಯುತ್ತಿಸಲ್ಲಿ ಕನಿಷ್ಠ ಶೇ.5 ರಷ್ಟು ವಿದ್ಯುತ್ತನ್ನು ಬಳಕೆ ಮಾಡಿಕೊಳ್ಳಬೇಕು (ಸಮೂಹ 
ಬಳಕೆ ವರ್ಗಕ್ಕೆ ಮಾತ್ರ ಅಸ್ಫಯಿಸುತ್ತದೆ) + - ' 


ಖಾಸಗಿ ಸೌರ ಪಾರ್ಕ್‌: ಸದರಿ ವರ್ಗದಡಿ ಇಚ್ಛೆಯುಳ್ಳ ಅಭಿವೃದ್ಧಿದಾರರು ಕೆ.ಆರ್‌.ಇ.ಡಿ.ಎಲ್‌ ಸ ವೆಬ್‌ ಸೈಟ್‌ ನಲ್ಲಿ 
ತಿಳಿಸಿರುವಂತೆ ನಿಗಧಿತ ನಮೂನೆಯಲ್ಲಿ ಪೂರ್ಣ ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಬೇಕು. 


ಅರ್ಜಿ ಶುಲ್ಕ: ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಆರ್‌.ಇ.ಡಿ.ಎಲ್‌ ಇವರ ಹೆಸರಲ್ಲಿ ರೂ. 1.18,000/-ಗಳ (ಜಿ.ಎಸ್‌.ಟಿ 
ಒಳಗೊಂಡು) ಮೊತ್ತದ ಹಾಗೂ ಅನ್ವಯಿಸುವ ಸಂಸ್ಕರಣಾ ಶುಲ್ಕ (ಪ್ರತಿ ಮೆ.ವ್ಯಾಗೆ ರೂ. 25,000*18% 
ಜಿ.ಎಸ್‌.ಟಿ) ಮೊತ್ತದ ಡಿ.ಡಿ. | 


ಕಂಪನಿಯ ಸಿ೦೩ ಮತ್ತು ೫೦ ಗಳು 


ಸಃ-wಂಣಗ : ಕಂಪನಿಯವರ ವಾರ್ಷಿಕ ನೆಟ್‌ ವರ್ತ್‌ ಡಿ.ಪಿ.ಆರ್‌ ನಲ್ಲಿ ತಿಳಿಸಿದ ಯೋಜನಾ ವೆಚ್ಚದ'ಶೇ 30 ರಷ್ಟು 
ಹೊಂದಿರಬೇಕು ಇದಕ್ಕೆ ಸಂಬಂದಿಸಿದಂತೆ ಕಂಪನಿಯ 881800 5h! ಮತ್ತು ವೆಬ್‌ ಸೈಟ್‌ ಸಲ್ಲಿ ತಿಳಿಸಿರುವಂತೆ 
ನಿಗಧಿತ ನಮೂನೆಯಲ್ಲಿ Chartered Accountant ದೆ ದೃಢೀಕೃತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. 


ಪಿ.ಎಫ್‌.ಆರ್‌. (Pre Feasibility Report}/&. 2.0 (Detailed Project Report) 


ಭೂಮಿಯ ದಾಖಲೆಗಳು. 


ಸೌರ ನೀತಿಯನ್ವಯ ಪ್ರತಿ ತಾಲ್ಲೂಕಿನ ಒಟ್ಟಾರೆ ವಿವಿಧ ವರ್ಗಗಳಡಿ (ಅಂದರೆ ಸ್ಪರ್ಧಾತ್ಮಕ ಬಿಡ್‌ ಮುಖೇನದಡಿ, 
ಮೂರನೆ ವ್ಯಕ್ತಿ ಮಾರಾಟ ವರ್ಗ/ಸ್ವಂತ ಬಳಕೆ ವರ್ಗ ಹಾಗೂ ಸೌರ ಪಾರ್ಕ್‌) ಸೌರ ಯೋಜನೆಗಳ ಹಂಚಿಕೆ 
ಸಾಮರ್ಥ್ಯವನ್ನು 200 ಮೆ.ವ್ಯಾಗೆ ಸೀಮಿತಗೊಳಿಸಲಾಗಿದೆ. ಸದರಿ ತಾಲ್ಲೂಕುವಾರು ಹಂಚಿಕೆ ಪಟ್ಟಿ ವೆಬ್‌ ಸೈಟ್‌ ಸಲ್ಲಿ . 
ಲಭ್ಯವಿರುತ್ತದೆ, ಅಭಿವೃದ್ಧಿದಾರರು 200 ಮೆ.ವ್ಯಾ ಮೀರದ ತಾಲ್ಲೂಕುಗಳಲ್ಲಿ ಮೂರನೇ ವ್ಯಕ್ತಿ/ಸ್ವಂತ ಬಳಕೆ ಹಾಗೂ 
ಸೌರ ಪಾರ್ಕ್‌ ಸೌರ ಯೋಜನೆಗಳ ಹಂಚಿಕೆಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 


ಹಂಚಿಕೆ ಪಡೆದ ಅಭಿವೃದ್ಧಿದಾರರು 45 ದಿಸಗಳೂಳಗೆ ಪ್ರತಿ ಮ.ವ್ಯಾಗೆ ರೂ. 5.00 ಲಕ್ಷಗಳಂತೆ (ಮೂರನೇ ವ್ಯಕ್ತಿ 
ಮಾರಾಟ -(TPP-TPS), ಸ್ವಯಂ ಬಳಕೆ (0p) ಹಾಗೂ ಖಾಸಗಿ ಸೌರ ಪಾರ್ಕ್‌) ಬ್ಯಾಂಕ್‌ ಗ್ಯಾರಂಟಿಯನ್ನು 
ಸಲ್ಲಿಸಬೇಕು. ಯೋಜನೆಗಳು . ಅನುಷ್ಠಾನಗೊಂಡನತರ ಬ್ಯಾಂಕ್‌ ಗ್ಯಾರಂಟಿಯನ್ನು ಅಭಿವೃದ್ಧಿದಾರರಿಗೆ 
ಹಿಂದಿರುಗಿಸಲಾಗುವುದು. ' 


‘ 


ಹಂಚಿಕೆ ಪಡೆದ ಘಟಕವನ್ನು ಆದೇಶದ ದಿನಾಂಕದಿಂದ 18 ತಿಂಗಳುಗಳಲ್ಲಿ ಅನುಷ್ಠಾನಗೊಳಿಸಬೇಕಾಗಿರುತ್ತದೆ. 


. ಖಾಸಗಿ ಸೌರ ಪಾರ್ಕ್‌ ಹಂಚಿಕೆ ಪಡದ ಅಭಿವೃದ್ಧಿದಾರರು ಹಂಚಿಕೆ ಆದೇಶದ ದಿನಾಂಕದಿಂದ 30 ತಿಂಗಳೊಳಗೆ 
ಸಂಪೂರ್ಣ ಪಾರ್ಕ್‌ ನ್ನು ಮತ್ತು ಸೌರ ಘಟಕಗಳನ್ನು ಅನುಷ್ಠಾನಗೊಳಿಸಬೇಕಾಗಿರುತ್ತದೆ. ಹಂಚಿಕೆ ಪಡೆದ ನಂತರ 
ಕೆ.ಪಿ.ಟಿ.ಸಿ.ಎಲ್‌ ನೊಂದಿಗೆ (Karnatake Power Transmission Corporation Limited) ಕೆ.ಇ.ಆರ್‌.ಸಿ 

" ಮಾರ್ಗದರ್ಶನದನ್ವಯ ಗಗ ಕರಾರನ್ನು ಮಾಡಿಕೊಳ್ಳಬೇಕು. 


. ಅಧಿವೃದ್ಧಿದಾರರು ಸೋಲಾರ್‌ ಘಟಕಗಳ ಅನುಷ್ಠಾನಕ್ಕಾಗಿ ಅವಶ್ಯವಿರುವ ಜಮೀನಿನ ಪರಿಭಾವಿತ ಭೂ ಪರಿವರ್ತನೆ 
ಅನುಮತಿಯನ್ನು ಪಡೆದುಕೊಳ್ಳಬೇಕು. 


. Ground Mounted Project ಗಳಿಗೆ ಸರ್ಕಾರದಿಂದ ಯಾವುದೇ ಸಹಾಯಧನ ಲಭ್ಯವಿರುವುದಿಲ್ಲ. 
ಅರ್ಜಿ ಮಾಧರಿಯ ಕೆ.ಆರ್‌.ಇ.ಡಿ.ಎಲ್‌ ವೆಬ್‌ ಸೈಟ್‌ ನಲ್ಲಿ: ಲಭ್ಯ ವಿರುತ್ತದೆ. 


http://www kredlinfo. ili Anleaicnl0koms0ine/20Kanslani20ah/20Schil2 
OPower%20 Projects. pdf ” 


